ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 12-03-2021 ಪ್ರಶ್ನೆ ಸಂಖ್ಯೆ: 857(928) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಬಿ.ಕೆ. ಹರಿಪ್ರಸಾದ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತರಿಸುವ ಸಚಿವರು: ಕೈಮಗ್ಗ ಮತ್ತು ಜವಳಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿ:ವರು 


ವಿಷಯ: ನೇಕಾರರ ಸಾಲ ಮನ್ನಾ ಬಗ್ಗೆ 


(ಅ) ದಿನಾ೦ಕ:31-03-2019ಕ ಅಂ೦ತ್ಯಗೊಳ್ಳವಂತೆ ವಿವಿಧ ಸಹಕಾರಿ ಸಂಘಗಳಿಂದ ನೇಕಾರರು 
ಮಾಡಿರುವ ಸಾಲವನ್ನು ಮನ್ನಾ ಮಾಡಲಾಗಿದೆಯೇ; ಎಷ್ಟು ಮೊತ್ತದ ಮಿತಿಗೆ ಒಳಪಟ್ಟಿಂತೆ 
ಸಾಲ ಮನ್ನಾ ಮಾಡಲಾಗಿದೆ; 


(ಆ) ಇದುವರೆಗೆ ಎಷ್ಟು ಜನ ನೇಕಾರರು ಈ ಸಾಲ ಮನ್ನಾಕ್ಕಾಗಿ ಅರ್ಜಿ ಸಲ್ಲಿಸಿರುತ್ತಾರೆ; ಎಷ್ಟು 
ನೇಕಾರರಿಗೆ ಸಾಲ ಮನ್ನಾ ಮಾಡಲಾಗಿದೆ; ಮನ್ನಾ ಮಾಡಲಾಗಿರುವ ಸಾಲದ ಒಟ್ಟಿ ಮೊತ್ತ 
ಐಷ್ಟು ; 


(ಇ) ನೇಕಾರರಿಗೆ ವಿವಿಧ ಕಾರಣಗಳಿಗಾಗಿ ಸಾಲ ಮನ್ನಾ ಆಗದೇ, ಹೊಸ ಸಾಲ ದೊರೆಯದೇ 
ತೊಂದರೆ ಆಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಈ) ಸಂಘಟಿತ ಮತ್ತು ಅಸಂಘಟಿತ ನೇಕಾರರಿಗೆ ನೇಕಾರ ಪ್ರಮಾಣ ಪತ್ರ 
ನೀಡಲಾಗುತ್ತಿದೆಯೇ; ಯಾವ ಇಲಾಖೆ ಅಥವಾ ಸಂಸ್ಥೆಯಿಂದ ಈ ಪ್ರಮಾಣ ಪತ್ರ 
ನೀಡಲಾಗುತ್ತಿದೆ; ನೇಕಾರ ಪ್ರಮಾಣ ಪತ್ರ ದೊರೆಯದೇ ನೇಕಾರರಿಗೆ ತೊಂದರೆ ಆಗಿರುವುದು 
ಸರ್ಕಾರದ ಗಮನಕೆೆ ಬಂದಿದೆಯೇ? 


